ಚುಕ್ಕಿ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತು 


1616 


ಈ ಮಾನ್ಯ ಸದಸ್ಯರ ಹೆಸರು ಶ್ರೀ ಎಸ್‌.ನಾಗರಾಜು (ಸಂದೇಶ್‌ ನಾಗರಾಜ್‌ (ಸ್ಥಳೀಯ 
ಇ ಸಂಸ್ಥೆಗಳ ಕ್ಷೇತ್ರ) 
ಗ ವಿಷಯ ನಂಜನಗೂಡು ತಾಲ್ಲೂಕಿನ ಮಹದೇಶ್ವರ ಬೆಟ್ಟವನ್ನು ಪ್ರವಾಸಿ 
ತಾಣವನ್ನಾಗಿ ಅಭಿವೃದ್ಧಿಗೊಳಿಸುವ ಬಗ್ಗೆ. 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 
ಉತ್ತರಿಸುವ ದಿನಾಂಕ: : 20-03-2020. 
ಶ್ರಸೆ ಪ್ರೆ ಉತ್ತರ 
9) | ನಂಜನಗೂಡು ತಾಲ್ಲೂಕಿನಲ್ಲಿರುವ 


ಮಹದೇಶ್ವರ ಬೆಟ್ಟವನ್ನು ಪ್ರವಾಸಿ 
ತಾಣವನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ 
ಕಮ ತೆಗೆದುಕೊಳ್ಳುವುದೇ; 


ಆ) 


ಕ್ಷೇತದ ಅಭಿವೃದ್ಧಿಗೆ ಮತ್ತು ಬೆಟ್ಟದ 
ಮೇಲೆ ಹೋಗುವ ರಸ್ತೆಯ ಅಭಿವೃದ್ದಿಗೆ 
ಸೂಕ್ತ ಅನುದಾನ ಬಿಡುಗಡೆ ಮಾಡಿ 
ಇದನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ದಿ 
ಪಡಿಸಲಾಗುವುದೇ? 


ನಂಜನಗೂಡು ತಾಲ್ಲೂಕು ಕಂತೆ ಮಾದಪ್ಪನ ಬೆಟ್ಟದ ರಸ್ತೆ 

ಚರಂಡಿ, ಯಾತ್ರಿನಿವಾಸ ನಿರ್ಮಾಣ ಕಾಮಗಾರಿಯನ್ನು 
ರೂ.100.00 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕೆ.ಆರ್‌.ಐ.ಡಿ.ಎಲ್‌ 
ಸಂಸ್ಥೆಯ ಮೂಲಕ ಕೈಗೊಳ್ಳಲು ಸರ್ಕಾರದ ಅನುಮೋದನೆ 
ನೀಡಲಾಗಿದ್ದು, ಮೊದಲ ಕಂತಾಗಿ ರೂ.33.00 ಲಕ್ಷಗಳನ್ನು 
ಬಿಡುಗಡೆ ಮಾಡಲಾಗಿದೆ. 


ಕಡತ ಸಂಖ್ಯೆ 


: ಟಿಓಆರ್‌ 115 ಟಿಡಿವಿ 2020 


ಫಿ) 


(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ `ಸಚಿವರು. 


